ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


1) 


868 (952) 


ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


2) ಸದಸ್ಕರ ಹೆಸರು ಶ್ರೀ ಆರ್‌.ಬಿ. ತಿಮ್ಮಾಪೂರ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 
3) ಉತ್ತರಿಸುವ ದಿನಾಂಕ 28.09.2020 
4) ಉತ್ತರಿಸುವವರು ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವರು. 
ಕ್ರಸಂ] ಷ್‌ ಉತ್ತರ 
ಅ) | ರಾಜ್ಯದಲ್ಲಿ ಕಾಡು``ಪ್ರಾಣಿಗಳಿ ನಗರ]. 
ಪ್ರದೇಶಕ್ಕೆ ಬಂದು ಜನರ ಮೇಲೆ ಹಾವಳಿ ಹೌದು 


ಹಾಗಿದ್ದಲ್ಲಿ, ಕಾಡು ಪ್ರಾಣಿಗಳ 
ಹಾವಳಿಯನ್ನು. "ತಡೆಗಟ್ಟಲು ಕೈಗೊಂಡ 
ಕ್ರಮಗಳೇನು; "(ಜಿಲ್ಲಾವಾರು ವಿಷರೆಗಳನ್ನು 
ಭವಗಿಸನುಯ್ಯ y 


ರಾಜ್ಯದಲ್ಲ' `'ವನ್ಯಪ್ರನಗ್ಗ ಪಾವಾಹನ್ನುತಡಗವ್ಟರು ಇರಾಪಾ 
ವತಿಯಿಂದ ಈ ಕೆಳಕಂಡ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. 


4/1 ರಾಜ್ಯದಲ್ಲಿರುವ ವನ್ಯಜೀವಿಗಳಿಗೆ ಸಂಪೂರ್ಣ ರಕ್ಷಣೆ ನೀಡುವ 


ಸೆಮುವಾಗಿ ರಾಷ್ಟ್ರೀಯ ಉದ್ಯಾನವನ, ಅಭಯಾರಣ್ಯ, ಹುಲಿ 
ಮೀಸಲು ಅರಣ್ಯ, ಸಂರಕ್ಷಿತ ಮೀಸಲು :: - ಅರಣ್ಯಗಳನ್ನು 
ಘೋಷಿಸಲಾಗಿರುತ್ತದೆ. ಭೋ 
|2. ಅರಣ್ಯ ಪ್ರದೇಶದಲ್ಲಿ. ಹುಲ್ಲುಗಾವಲು: ಸಂರಕ್ಷಣೆ ಹಾಗೂ 
ಅಭಿವೃದ್ಧಿಗೊಳಿಸಲು 2019-20ನೇ ಸಾಲೆನಿರಿದ ಹೊಸ 
ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. 
ಹ ಯೋಜನೆಯಡಿ ಅರಣ್ಯ ಪ್ರದೇಶಗಳಲ್ಲಿನ ಲಂಟಾನ ಮತ್ತು 
ಪಟೋರಿಯಂ ಕಳೆಗಳನ್ನು ಹೆಂತಹಂತವಾಗಿ ಕತ್ತು 


Hp ಅರಣ್ಯಕ್ಕೆ ಪೂರಕವಾಡ ಹುಲ್ಲು ಬೆಳೆಯಲು 'ಅವಕಾಶ 
ಮಾಡಲಾಗಿದೆ. 


3. ವನ್ಯಪ್ರಾಣಿಗಳಿಗಾಗಿ ಅರಣ್ಯ ಪ್ರದೇಶಗಳ ಒಳಗೆ ನೀರಿನ ಲಭ್ಯತೆ 
ಹೆಚ್ಚಿಸಲು ರಕ್ಷಿತಾರಣ್ಯಗಳಲ್ಲಿ ಕೆರೆಗಳ ನಿರ್ಮಾಣ ಹಾಗೂ 
ಪ ನಗೊಳಿಸಿ ವನ್ಯಪ್ರಾಣಿಗಳ ಆವಾಸಸ್ಥಾನವನ್ನು 

ಅಭಿವೃದ್ಧಿಗೊಳಿಸಲಾಗುತ್ತಿದೆ. ಇದರಿಂದ ಕಾಡಾನೆ ಹಾಗೂ. ಇತರೆ 
| ವನ್ಯಪ್ರಾಣಿಗಳು ಕಾಡಿನಿಂದ ಹೊರಗೆ ಬಾರದಂತೆ 
ನಿಯಂತ್ರಿಸ ಸಬಹುದಾಗಿದೆ. ' 

4. ಕಾಡಾನೆಗಳು ಅರಣ್ಯ ಪ್ರದೇಶದಿಂದ ಹೊರಗೆ ಬಾರದಂತೆ 


ತಡೆಗಟ್ಟಲು ಅರಣ್ಯದಂಚಿನಲ್ಲಿ ಸೌರಶಕ್ತಿ ಬೇಲಿ ನಿರ್ಮಾಣ/| 


ನಿರ್ವಹಣೆ, ಅನೆ ತಡೆ ಕಂದಕ" ನಿರ್ಮಾಣ/ ನಿರ್ವಹಣೆ 

ಮಾಡಲ ಲಾಗಿದ್ದು ಮತ್ತು ರೈಲ್ವೆ ಹಳಿಗಳನ್ನು ಉಪಯೋಗಿಸಿ | 
`ಬಾರಿಕೇಡ್‌ ನಿರ್ಮಿಸುವ ಕಾಮಗಾರಿಯನ್ನು ಕೈಗೊಳ್ಳಲಾಗಿದೆ. 
ಕಳ್ಳಬೇಟೆ ತಡೆ ಶಿಬಿರಗಳಿಗೆ ಹಾಗೂ Rapid Response Teams 

(RRT) ಗಳನ್ನು, ಅಂದರೆ ಕಾಡಾನೆ ಹಿಮ್ಮೆಟ್ಟಸುವ ತಂಡಗಳನ್ನು 

ರಚಿಸಿ ' ಕಾಡಾನೆಗಳನ್ನು ಕಾಡಿಗೆ ಹಿಮ್ಮೆಟ್ಟಿಸುವ ಕಾರ್ಯ 
ಕೈಗೊಳ್ಳಲಾಗುತ್ತಿದೆ ಹಾಗೂ Wireless Network .ಮೂಲಕ 
ಮಾಹಿತಿ ಸಂವಹನ ಮಾಡಲಾಗುತ್ತಿದೆ. 


Te 


Wy 


ಉತ್ತರ” 


ಕಾಡ ಮಾಜತಯನ್ನಾ ಸಾರ TOT 
ಕಾರ್ಯನಿರ್ವಹಿಸುವ ಮಾಹಿತಿ. ಕೇಂದ್ರ ಸ್ಥಾಪಿಸಲಾಗಿದೆ. | 


7. ಕಾಡಾನೆ ಗುಂಪಿನಲ್ಲಿದ್ದ ವಯಸ್ಕ ಹೆಣ್ಣಾನೆಯನ್ನು ಗುರುತಿಸಿ ಅದಕ್ಕೆ 
ರೇಡಿಯೋ ಕಾಲರ್‌ ಅಳವಡಿಸಿ ಆನೆಗಳ. ಚಲನವಲನಗಳ ಬಗ್ಗೆ 
ಎಸ್‌.ಎಂ.ವಸ್‌. ಹಾಗೂ ವಾಟ್ಲಾಪ್‌ ಮೂಲಕ ಜನರಿಗೆ 
ಮಾಹಿತಿಯನ್ನು . ನೀಡಿ ಮಾನವ ಪ್ರಾಣಹಾನಿ "ಹಾಗೂ 
ಮಾನವಗಾಯ ತಪ್ಪಿಸಲು ಕ್ರಮವಹಿಸಲಾಗುತಿದೆ. 


8. ಸಾರ್ವಜನಿಕರಿಗೆ ಉಪಟಳ ನೀಡುತ್ತಿರುವ. ಪುಂಡಾನೆಗಳನ್ನು 
ಗುರುತಿಸಿ, , ಸೆರೆಹಿಡಿದು ಆಗಿಂದಾಗ್ಗೆ ಆನೆ. ಶಿಬಿರಗಳಿಗೆ 
ಸ್ಥಳಾಂತರಿಸಲಾಗಿದೆ. ಸ 


9. ಇತ್ತೀಚಿನ ದಿನಗಳಲ್ಲಿ ವನ್ಯಪ್ರಾಣಿಗಳ ಹಾವಳಿಯಿಂದ ಉಂಟಾಗುವ 
'ಹಾನಿ. ಪ್ರಕರಣಗಳಿಗೆ ರ -ತಂತ್ರಾಂಶವ ಮೂಲಕ ಅರ್ಜಿಗಳನ್ನು 
ಸ್ಥೀಕರಿಸಲಾಗುತ್ತಿದ್ದು, ಆದ್ಯತೆ ಮೇರೆಗೆ ನಿಯಮಾನುಸಾರ 
ಪಂಶೀಲಸಿ, ಸೇರವಾಗಿ ಸಂತ್ರಸರ ಖಾತೆಗೆ ಹಣ ಪಾವತಿಸುವ |- 
ಪ್ರಕ್ರಿಯೆಯನ್ನು ಇ-ಪರಿಹಾರ "ತಂತ್ರಾಂಶದ ಮೂಲಕ | 
ನಿರ್ವಹಿಸಲಾಗುತ್ತಿದೆ. § 


ಇ) 


ಕಳೆದ 3 `ವರ್ಷಗಳಿಂದೆ ಕಾಡುಪ್ರಾಣಿಗಳ 
ದಾಳಿಯಿಂದ ಎಷ್ಟು ಜನ ಪ್ರಾಣ 
ಕಳೆದುಕೊಂಡಿರುತ್ತಾರೆ; : 
ಗಾಯಗೊಂಡವರು ಎಷ್ಟು; 


ಕ) 


ಎಷ್ಟು ಜನರಿಗೆ"ಪೆರಿಹಾರ ನಾವಾಗಿ; 
ಪರಿಹಾರ ವಿತರಣೆ ಮಾಡಲು. ಎಷ್ಟು 
ಬಾಕಿ ಇದೆ? (ಜಿಲ್ಲಾವಾರು ವಿವರಗಳನ್ನು 


| ನೀಡುವುದು) 


ಕಳೆದ 3 ವಷ ೯ಗಳಲ್ಲಿ ನ್‌್‌ ವಾ್‌ಹಯಂದ ಉಂಟಾದ 
ಮಾನವ ಪ್ರಾಣ-ಹಾನಿ "ಹಾಗೂ" ಗಾಯಗೊಂಡ: ಪ್ರಕರಣಗಳು ಹಾಗೂ 
ಪಾವತಿಸಿದ ದಯಾತ್ಮಕಧನದ' ವಿಭಾಗವಾರು /: ಜಿಲ್ಲಾವಾರು 
ವಿವರಗಳನ್ನು ಅನುಬಂಧದಲ್ಲಿ ಒದಗಿಸಲಾಗಿದೆ. : 


ಸಂಖ್ಯೆ: ಅಪಜೀ 165 ಎಫ್‌ಡಬ್ಬ್ಯೂಎಲ್‌. 2020 


NE 
(ಆನಂ! ಇ) 
ಅರಣ್ಯ, ಪರಿಸರ ಮತ್ತು “ಜೀವಿಶಾಸ್ತ್ರ ಸಚಿವರು 


-..... ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಆರ್‌.ಬಿ. ತಿಮ್ಮಾಪೂರ (ವಿಧಾನ ಸಭೆಯಿಂದ. ಚುನಾಯಿತರಾದವರು) 


ಇವರ ಚುಕ್ಕೆ ಗುರುತಿಲ್ಲದ 


ಪ್ರಶ್ನೆ ಸಂಖ್ಯೆ: 868 (952)ಕ್ಕೆ' ಅನುಬಂಧ: 


ಮಾನವೆ ಪ್ರಾಣ ಹಾನಿ 
3020 
2018-19 2019-20 2020-21 2018-19 2019-20 (15ನೇ ಸೆಪ್ಟೆಂಬರ್‌ 
(ಆಗಸ್ಟ್‌ ವರೆಗೆ) ವರೆಗೆ) 
ಪರಣ] ಪೊತ್ತ ಪರಾ] ಪೊತ್ತ| ತರಾ] ಪಾ] ಪಾರಣ ಮಾತ ತ್‌ಾ] ಪ್ತ ಪಾರಣ ಪಾತ್ವ 
74 $34 p) 337 T 100 T 500 3 10505 2 EX) 
- pe - 1 | 500 - —] 
2 7.50 -— - 
p 300 2 73ರ” 
5 E: - . pe 
T 5- 7 
5 ವಾ ವ 2 
: — ಜಿ, ಇ 
3 p [ ಫೆ p 
10 EU § 
Fy FE 
ಸ್‌ ಈ ಮ = 
ಸ್ಯಾ ನರ್‌ 3 35ರ ವ್‌ 
HE ರ 7 500 — — 
5 | ಮಲೈಮಹದೇಶ್ವರ 2 1 5.00 4 20.00 1 pS 
A ಪವನ್‌ 3 
in. fa ಕ್‌ 1 
Ef 
3s TON pl 
ರಥ ಹಾವೇಕ [ 
21. ಬಂಡೀಪುರ ' 9 
E ಇ [| 
E ಭೀಧರ್‌ Fl 


ಮಾನವಗಾಯ - ಮಾನಷ'ಪ್ರಾಣ ಹಾನಿ 1] 
ಕ್ರ : 305-71 
ವ ವಿಭಾಗ 2018-19 2019-20 2020-21 2018-19 2019-20 30 
2 (ಆಗಸ್ಟ್‌ ವರೆಗೆ) (15ನೇ 
. | ಆ ಸೆಪ್ಟೆಂಬರ್‌ ವರೆಗೆ) 
ಪರಣ ಪಾತ್ಪ ಕ್‌ ಮೊತ್ತ ಪರಾ] ಪೊತ್ತ ಪರಣ ಮೊತ್ತ] ಪರಣ] ಪತ್ತ ಈರನ ಪಾತ್ತ 
4 - ವ = ವ 30ರ 1 50 75. 
2. | ಕಯಬರೆಗ 1 221 1 0 | 0 2 ) 
FERS ie ವ pe = 3 ಕ ವ WA re _ 
೨5. | ರಾಯಚಾರ | 7 T El) } 
೨ಎ | ಹಾದರ 7S TT 7 Pi ಈ — T | 500 ಈ | - 
3 ದಾಂಡೇಶ I 0.074 7 | 0.20 ‘T1030 - ವ — - ವ pe 
A 
4. | ಹಳಿಯಾಳ 1 0.2333 2 0.53 1 | 1.00 1 - — - - - | ೭ 
೫ ಹೊನ್ನೆವಾರ PJ 033 3 035 T [51] | - - - pS § ಹ್‌ 
5, | ಮಲಾಪುರ | F] 338 l 005 - - pr py 8 ps pS pe 7 
131 | ಈಾಸನೆ 4 2.42 4 0.57 7 022 7 300 3 15.00 i | 730 
2 | ಈಷಕಾರು 1 py T7237 - pS i185 F] 1885 T 50ರ 3 3230 ps - 
A | ಮಹಕರ #3 3 187 ವ್‌ — = ಹ್‌ | p1 1250 3 | 22.30 
CR; RE | 
3 ನರಾಜಪೇಣ [] a 7 TA I ps - r - - 2 12.50 T - 
ಕ ಮಡಕ್‌ರ್‌ವರ್ಷ 3 194 1 [ON ps ವ ps p= | 7 50ರ pe 
E ಫರದಾಪಾರ 4 ₹44 [5 Ta g § T 53 Te = 
CS CCE Hs | p ೫ ಈ ಧ್ಯ ದ್‌್‌ 7 ಇ 
3% [ಮಂಡ್ಯ 3 180 PE ಈ § | pe i 2 ್ಸ್‌ | pe pe - 
ಹಣಸಾಹ 7 337 § ವ ಈ ವ್‌ ನ್‌ ್‌ ಸ್‌ FE ಈ ವನ್‌ 
39. | 
ರ ] ವೈಸಾಹ p) 258 6 165 1 030 2 7230 - — 
4. | ಠರದಾನೆ 7 124 7 87 T 030 ಘ್‌ FR KN ್‌] pr 
4 (ಸಾಗರ 1— 003೫ WE ಪ್‌ ಸ ಕ್‌ ವ ವ್‌ ನ A ನಾ 
ನ f ಸ | ನವವಾನ್ನ p) [0Y15 T [7 - - ಧಾ ರ್‌ | I ವ 
[ J ಗ್‌ೆ ಭಾ H | 1 
SENT ES 4875 34 Tz p73 BENIN ST ea 8230-].. 
[F 
K 5) 1] 


(೪) 2020-21ನೇ ಸಾಲಿನಲ್ಲಿ ಕೋಲಾರ, ಮಲೈ ಮಹದೇಶ್ವರ ಮತ್ತು ವೀರಾಜಪೇಟೆ ವಿಭಾಗಗಳಲ್ಲಿ 03 ಮಾನವ ಪ್ರಾಣಹಾನಿ ಪ್ರಕರಣಗಳಿಗೆ 
ಸಂಬಂಧಿಸಿದಂತೆ ಮೃತ್ತ ವ್ಯಕ್ತಿಯ ವಾರಸುದಾರರ ದಾಖಲೆಗಳು ಸಲ್ಲಿಕೆಯಾದ ನಂತರ ದಯಾತ್ಮಕ ಧನ ಪಾವತಿಸಲು ಕ್ರಮ ತೆಗೆದುಕೊಳ್ಳಲಾಗುವುದು- 


ವನ್ಯಪ್ರಾಣಿಗಳ ದನಳಿಯಿಂದ ಉಂಟಾಗಿರುವ ಮಾನವಗಾಯ ಪ್ರಕರಣಗಳಲ್ಲಿ ಇ-ತಂತ್ರಾಂಶದ ಮೂಲಕ 60 ಅರ್ಜಿಗಳನ್ನು ಸ್ವೀಕರಿಸಲಾಗಿದ್ದು, ” " 
ವೈದ್ಯಕೀಯ ವರದಿ ಪಡೆದ ನಂತರ ಆದ್ಯತೆ ಮೇರೆಗೆ ನಿಯಮಾನುಸಾರ ಪರಿಶೀಲಿಸಿ, ನೇರವಾಗಿ ಸಂತ್ರಸ್ತರ ಖಾತೆಗೆ ಹಣ ಪಾವತಿಸುವ ಪ್ರಕ್ರಿಯೆಯನ್ನು 
ಇ-ಪರಿಹಾರ ತಂತ್ರಾಂಶದ ಮೂಲಕ ನಿರ್ವಹಿಸಲಾಗುತ್ತಿದೆ. ; 4 


